ಕರ್ನಾಟಕ ವಿಧಾನ ಪರಿಷತ್‌ 


ಖಾತೆಗೆ ಹಣ ಬಂದಿಲ್ಲವೆಂದು ರಾಮನಗರ 


ರೇಷ್ಮೆ ಇಲಾಖೆಗೆ ರೈತರು ಮುತ್ತಿಗೆ 
ಹಾಕಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಸುಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 636 
ಸದಸ್ಯರ ಹೆಸರು ಶ್ರೀ ಎಂ.ನಾರಾಯಣಸ್ವಾಮಿ 
ಉತ್ತರಿಸುವ ದಿನಾಂಕ 05/03/2021 
ಉತ್ತರಿಸುವವರು ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಠ ಸಚಿವರು 
[ ಪ್ರಶ್ನೆಗಳು ಉತ್ತರ 
ಅ | ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ 
ಹಣ ವರ್ಗಾವಣೆಯನ್ನು ಆನ್‌ಲೈನ್‌ 
ಮೂಲಕ ಮಾಡುವ ಕಾನೂನು 
ಜಾರಿಯಾಗಿದ್ದು, ಕಳೆದ ತಿಂಗಳಿಂದ ರೈತರ ಬಂದಿದೆ. 


ಬಂದಿದ್ದಲ್ಲಿ ಈ ಪ್ರಕರಣದ ಕುರಿತು 
ಮಾಹಿತಿ ಪಡೆದು ಕೊಳ್ಳಲಾಗಿದೆಯೆಿ; 
ಪಡೆದುಕೊಂಡಿದಲ್ಲಿ, ಆ ಬಗೆಗಿನ ಮಾಹಿತಿ 
ನೀಡುವುದು; 


ರಾಮನಗರ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ 
ದಿನಾಂಕ;08/01/2019 ರಿಂದ ಆನ್‌ಲೈನ್‌ ಪದಕಿ 
ಜಾರಿಯಲ್ಲಿದ್ದು, ರೀಲರುಗಳು ಮಾರುಕಟ್ಟೆ ಅಧಿಕಾರಿಗಳ 
ಖಾತೆಗೆ ಹಣ ವರ್ಗಾವಣೆ ಮಾಡುತ್ತಿದ್ದು, ಈ ಹಣವನ್ನು 
ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಆದರೆ 
ಇತ್ತೀಚಿನ ದಿನಗಳಲ್ಲಿ ಕೆಲ ಬ್ಯಾಂಕುಗಳ ವಿಲೀನದಿಂದಾಗಿ 
ಹಾಗೂ ತಾಂತ್ರಿಕ ದೋಷದಿಂದ ಹಣ ವರ್ಗಾವಣೆ 
ಮಾಡಲು ವಿಳಂಬವಾಗಿರುತ್ತದೆ. ಇದರ ಹೊರತಾಗಿ 
ಆನ್‌ಲೈನ್‌ ಪಾವತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ 
ನಿರ್ವಹಿಸಲಾಗುತ್ತಿದೆ. 


kd) 


ಒಂದು ವೇಳೆ ಇದಕ್ಕೆ ಅಧಿಕಾರಿಗಳು ಕಾರಣ 


ಆನ್‌ಲೈನ್‌ಗೆ ಅಳವಡಿಕ ಪ್ರಕ್ರಿಯೆಯಲ್ಲಿನ ತಾಂತಿಕ 


ಆಗಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ದ | ದೋಷಗಳು ಹಾಗೂ ಬ್ಯಾಂಕುಗಳ ವಿಲೀನ 
ಕುಮ ಕೈಗೊಳ್ಳಲಾಗಿದೆಯೇ: ಪ್ರಕ್ರಿಯೆಗಳಿಂದ ಸಮಸ್ಯೆ ಉದೃವಿಸಿರುತ್ತದೆ. 

ಬಗೆಹರಿಯದಿದ್ದಲ್ಲಿ ಯಾವಾಗ ಸರ್ಕಾರದ ಆದೇಶದಂತೆ ಹೆಚ್‌.ಡಿ.ಎಫ್‌.ಸಿ. ಬ್ಯಾಂಕ್‌ 
ಬಗೆಹರಿಯುತ್ತದೆ ಹಾಗೂ ಪರಿಹಾರ ಸಹಯೋಗದೊಂದಿಗೆ ಆನ್‌ ಲೈನ್‌ ಮೂಲಕ ಹಣವನ್ನು 
ನೀಡಲು ವಿಳಂಬ ವಾಗಿರುವುದಕ್ಕೆ ಕಾರಣ |ರೇಷ್ಠ ಬೆಳೆಗಾರರ ಖಾತೆಗೆ ನೇರವಾಗಿ ವರ್ಗಾವಣೆ 
ಗಳೇನು? (ಸಂಪೂರ್ಣ ಮಾಹಿತಿ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ 
ನೀಡುವುದು) ಬ್ಯಾಂಕುಗಳ ವಿಲೀನದಿಂದಾಗಿ ಖಾತೆಯ ಸಂಖ್ಯೆ ಮತ್ತು 


ಐ..ಎಫ್‌.ಎಸ್‌.ಸಿ., ಕೋಡ್‌, ಬದಲಾವಣೆಯಾಗಿದೆ. 
ಇದರಿಂದಾಗಿ ' ರೈತರಿಗೆ ಮಾಹಿತಿ ನೀಡಿ ಬದಲಾದ ಸಂಖ್ಯೆ 
ಪಡೆದು ಹಣ ವರ್ಗಾವಣೆ ಮಾಡಲು ವಿಳ೦ಬವಾಗಿರುತ್ತದೆ. 
ಇದರ ಹೊರತಾಗಿ ಆನ್‌ಲೈನ್‌ ಪಾವತಿಯಲ್ಲಿ ಯಾವುದೇ 
ತೊಂದರೆ ಇಲ್ಲದ ನಿರ್ವಹಿಸಲಾಗುತ್ತಿದೆ. ತಾಂತ್ರಿಕ 
ದೋಷಗಳನ್ನು ; ಶೀಘ್ರವೇ ಪರಿಹರಿಸಿ ಆನ್‌ಲೈನ್‌ 
ಪಾವತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸುಗಮವಾಗಿ 
ಕಾರ್ಯ ವಿರ್ವಹಿಸಲಾಗುವುದು. 


ಸಂಖ್ಯೆ ರೇಷ್ಟೆ ರಕ್ಕವಿ 2027 


(ಆರ್‌ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


